ಹಾರ್ದಿಕ ಶುಭಾಶಯಗಳೊಂದಿಗೆ 


ಡಿ. ಪುಟ್ಟಿ (ಗಾಡ 


ಸರ್‌ಎಂ ವೆ. ರಮ್ಯೂನಿರೇಂಷನ್‌ 
ಸರ್ವಿಸ್‌ ಜಾಯಿಂಟ್‌ 


ಗಾಂಧಿನಗರ, ಹೊಸಹಳ್ಳಿ ರಸ್ತೆ 


ಮಂಡ್ಯ 


ಫೋನ್‌ ಃ 08232-23119 


ಶ್ರೀ. ಪು.ತಿ.ನ. ರವರಿಗೆ 


ಶ್ರದ್ಧಾಂಜಲಿಯೊಡನೆ 
ನಮ್ಮ 


ಅ 


ಪ್ರ 
ನಾಟಕೋತ್ಸವ ಅರ್ಪಣೆ 


ಚಿತ್ರಾಲಯ ನಾಟಕೋತ್ಸವ 
14- 15-16 ಅಕ್ಟೋಬರ್‌ 1998 
ವರದಾಚಾರ್‌ ಕಲಾಕೆ ತ್ರ 
೨), 
ಅಹಲ್ಯೆ ಅಂತಿಗೊನೆ ಚಿರೇಬಂದಿ ವಾಡೆ 


ಗೆಳೆಯರೆ, 


ವಿವಿಧ ಕಲಾ ಪ್ರಕಾರಗಳ ಸಾಮ್ಯ ಮತ್ತು ವೈರುಧ್ಯಗಳನ್ನು 
ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಚರ್ಚೆಗಳು ಸಾಗಿದಾಗ ಚಿತ್ರಾಲಯದ 


ಗೆಳೆಯರು ದೃಶ್ಯ ಮತ್ತು ಅಭಿನಯ ಕಲೆಯೊಂದಿಗೆ 


ಅನುಸಂಧಾನ 


ನಡೆಸುತ್ತಿರುವ ಪ್ರಯತ್ನ ಈ ನಾಟಕೋತ್ಸವ. 


ನಿಮ್ಮ ಸ್ಪಂದನವು. ಖಚಿತವಾಗಿ. ಮುಂದಿನ 


ಪ್ರಯತ್ನಗಳಿಗೆ 


ಹಾದಿಯಾಗಿರಲಿ ಎಂಬ ಆಶಯದೊಂದಿಗೆ 


ಶ್ರೀದರ್‌ ಡಿ.ವಿ.. 
ನಿರ್ದೇಶಕರು (ನಾಟಕೋತ್ಸವ) 


ಕತಜತೆಗಳು 
ಲ್‌ 


ಶ್ರೀ ಬಿ.ವಿ. ಕಾರಂತ 
ಶ್ರೀ ಡಿ.ಕೆ. ಚೌಟ 
ಶ್ರೀ ರಘುನಂದನ್‌ 
ಶ್ರೀ ಹಾ. ಸಾ. ಕ್ಟ. 
ಶ್ರೀ ಜೀವರಾಜ ಆಳ್ವ 

ಶ್ರೀ ಚಂದ್ರಶೇಖರ್‌. ಎಂ. 
ಶ್ರೀಮತಿ ಉಷಾ ಭಂಡಾರಿ 

ಶ್ರೀ ಎದ್ಯಾರಣ್ಯ 

ಶ್ರೀಡಾ. ಜೆ. ಶ್ರೀನಿವಾಸ ಮೂರ್ತಿ 
ಶ್ರೀ ಸುರೇಶ್‌ ಜಯರಾಂ 
ಶ್ರೀಮತಿ ಗಾಯತ್ರಿ 

ಶ್ರೀಮತಿ ಸಂಧ್ಯಾ 


ಶ್ರೀ ಎಂ.ಬಿ. ಗುರುರಾಜ್‌ 
ಶ್ರೀಮತಿ ಮತ್ತು ಶ್ರೀ ರಮಾನಂದ 
ಶ್ರೀ ತುಳಜಾರಾಂ ಭೂತೆ 
ಶ್ರೀ ಎಂ.ಎಸ್‌. ನಂಜುಂಡ ರಾವ್‌ 
ಶ್ರೀ ಎಲ್‌.ಕೆ. ರಾಜು (ಐ.ಐ.ಎಫ್‌.ಎ) 
ಶ್ರೀ ರಜನೀಶ್‌ಕುಮಾರ್‌ 
ಶ್ರೀ ನಾರಾಯಣ ರೆಡ್ಡಿ 
ಶ್ರೀ ಎಸ್‌. ಚಂದ್ರಶೇಖರ್‌ 

(ಜೆ.ಇ. ಕೆ.ಇ.ಬಿ.) 
ಶ್ರೀಮತಿ ಉಷಾ ನರೇಂದ್ರ 
ಮೈಸೂರು ಬ್ಯಾಂಕ್‌, ಕನ್ನಡ ಬಳಗ 


* ಇಂದು ಬೆಂಗಳೂರು ಮಹಾನಗರದಲ್ಲಿರುವ ಬಡಾವಣೆಗಳು 
ಲೆಕ್ಕವಎಲ್ಲದಷ್ಟು. ಒಂದೊಂದು ಪ್ರತಿಷ್ಠಿತ ಬಡಾವಣೆಯೇ. ಆದರೆ 
"ಪ್ರತಿಷ್ಠಿತ' ಎಂದರೇನು 9). ಬಂಗಲೆಗಳೇ ? ಬಂಗಲೆಗಳಲ್ಲಿರುವ ಕಾರಂಜಿ 
ಗಳೇ? ಅಥವಾ ಸ್ಫಟಿನ ರೇಟೇ?9? 

ಒಂದು ಕಾಲಕ್ಕೆ ಪ್ರತಿಷ್ಠಿತ ಎಂದರೆ. ಬಡಾವಣೆಯಲ್ಲಿರುವ 
ಕಲಾವಂತರು (ಸಂಗೀತ, ಚಿತ್ರಕಲೆ, ನೃತ್ಯ, ಸಾಹಿತ್ಯ, ಮುಂತಾದ ಕಲೆಗಳ 
ಉಪಾಸಕರು) ಗಣನೆಗೆ ಬರುತ್ತಿದ್ದರು; ಬಡಾವಣೆಯಲ್ಲಿ ನಡೆಯುತ್ತಿದ್ದ 
ಸಾಂಸ್ಕೃತಿಕ ಕಾರ್ಯಕ್ರಮಗಳ ಶ್ರೇಷ್ಠತೆ ಬಡಾವಣೆಗೆ ಪ್ರತಿಷ್ಠತೆ ದೊರೆಯುತ್ತಿತ್ತು 
ಈಗ ಶೇಷಾದ್ರಿಪುರ, ಶ್ರೀರಾಮಪುರ ಮುಂತಾದ ಪುರಗಳನ್ನು ಹಂಚಿ 
ಕೊಂಡಿರುವ ಮಲ್ಲೇಶ್ವರಂ ಬಡಾವಣೆ ಆ ಅರ್ಧದಲ್ಲಿ ತನ್ನ ಪ್ರತಿಷ್ಠತೆಯನ್ನು 
ಗಳಿಸಿಕೊಂಡಿತು ಆ ಪ್ರತಿಷ್ಠತೆಯನ್ನು ತಂದುಕೊಟ್ಟ ಕೆಲವು 
ಮಹನೀಯರುಗಳು ಇಂದೂ ಕೂಡ ಮಲ್ಲೇಶ್ವರಂ ಬಡಾವಣೆಯಲ್ಲಿದ್ದಾರೆ. 
ಈ ದಿಸೆಯಲ್ಲಿ ಶ್ರೀಯುತ ಎಂ.ಇ.ಎಸ್‌. ಕಾಲೇಜಿನ ಎಂ.ಪಿ.ಎಲ್‌. ಶಾಸ್ತ್ರಿ 
ಸಾಹಿತ್ಯ ಕ್ಷೇತ್ರದಲ್ಲಿ ಜಿ.ಖಿ. ರಾಜರತ್ನ, ಸಂಗೀತದಲ್ಲಿ ವೀಣೆ ದೊರೆಸ್ವಾಮಿ 
ಅಯ್ಯಂಗಾರ್‌, ಚಿತ್ರರಂಗದ ಖ್ಯಾತ ನಿರ್ದೇಶಕ ಕೃಷ್ಣಸ್ವಾಮಿ, ದಿವಂಗತ 
ಶ್ರೀರಂಗ, ಶ್ರೀಮತಿ ವಿಮಲಾ ರಂಗಾಚಾರ್‌, ನೃತ್ಯ ಕಲಾವಿದೆ ಶ್ರೀಮತಿ 
ಲಲಿತಾ ಶ್ರೀನಿವಾಸನ್‌, ಕನ್‌ಕಲಾ ಶಾಲೆಯ ಆರ್‌.ಎಂ. ಹಡಪದ್‌ 
ಮುಂತಾದ ಎಷ್ಟೋ 'ಮಹನೀಯರುಗಳು ಇದ್ದಾರೆ. ಆದರೂ ಈ 
ಬಡಾವಣೆ ತನ್ನ ಮೊದಲಿನ ಸಾಂಸ್ಕೃತಿಕ ಪ್ರಖರತೆಯನ್ನು ಕಳೆದುಕೊಂಡಿದೆ 
ಎನಿಸಿಕೊಂಡಿದೆ. 

ಈ ಬಡಾವಣೆ ಮತ್ತೆ ತನ್ನ ಸಾಂಸ್ಕೃತಿಕ ವೈಭವ ಪ್ರಖರತೆಯನ್ನು 
ಪಡೆದುಕೊಳ್ಳಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚಿಚ್ಚು ಆಗಬೇಕು, 
ಕಾಂಕ್ರೀಟು ಗೋಡೆಗಳ ಮಧ್ಯದಲ್ಲೂ ಸಂಸ್ಕೃತಿ ಉಸಿರಾಹಬೇಕು. ಅನ್ಯರಂತೆ 
ಬದುಕುವ ಜನರ ಸಂಬಂಧ ಹೋಗಿ ಅನ್ಯೋನ್ಯತೆಗೆ ದಾರಿಯಾಗಬೇಕು 
ಎನ್ನುವ ಆಶಯದಿಂದ, ಈ ಬಡಾವಣೆಗೆ ಲಭ್ಯವಿರುವ ವರದಾಚಾರ್‌ 
ಸ್ಥಾರಕ ಭವನದಲ್ಲಿ ಕಲವು ಪಡ್ಡೆ ಹುಡುಗರು ಮುಂದೆ ಬಂದು ದೂರದ 
ನೀನಾಸಂ ಸಂಸ್ಥೆಯ ನಾಟಕಗಳನ್ನಾಡಿಸುತ್ತಿದ್ದಾರೆ. ವರದಾಚಾರ್‌ ಸ್ಥಾರಕ 
ಭವನ ಅವರ ಹೆಸರನ್ನು ಉಳಿಸುವಂತೆ ರಂಗ ಚಟುವಟಿಕೆಗಳಿಂದ, 
ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ತುಂಬಲಿ. ಈ ಬಡಾವಣೆಯು ಸಾಂಸ್ಕೃತಿಕ 
ಕೇಂದ್ರವಾಗಲಿ. 


ಮಲ್ಲೇಶ್ವರಂ, ಶೇಷಾದ್ರಿಪುರಂ, ಶ್ರೀರಾಮಪುರ, ಕುಮಾರಾಪಾರ್ಕ್‌ 
ಬಡಾವಣೆಯ ಎಲ್ಲ ನಾಗರಿಕರು ಮನಸ್ಸು ಮಾಗಿದರೆ ಈ ಕಾರ್ಯ 
ಅಸಾಧ್ಯವಾದುದೇನು ಅಲ್ಲ, ಮನಸ್ಸು ಮಾಡಿರೆಂದು “ಚಿತ್ರಾಲಯ' ದ 
ಪರವಾಗಿ ನಾನು ಅವರನ್ನು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. 


ಹಾರ್ದಿಕ ಶುಭಾಶಯಗಳೊಂದಿಗೆ 
ಈ ಪುಟದ ಪ್ರಾಯೋಜಕರು 


ರೇಬಲ್‌ ವಾರ್ತೆ 


_ ಹ್ಟಾರ್‌ ಲಂರ್ಡ್‌ 
ಅರ್ಚಯ ಆಲಂ ಕ್ರಿಮಿ 
“ಕ್ಷ ಯ 2೦ರಾಂ 
ಸಂ. ಪ 1. 2ನೇ ಮಹಡಿ 
ಕೆನರಾ ಬ್ಯಾಂಕ್‌ ಎದುರು, 11ನೇ ಕ್ರಾಸ್‌ 


ಮಲ್ಲೆ ೇಶ್ವರಂ, ಬೆಂಗಳೂರು - 3 
ದೂರವಾಣಿ ಃ 3315051, 3091001 


ನವೋದಯ ಕೃತಿ - ನವೋತ್ತರ ಪ್ರಯೋಗ 
ಡಾ|। ಜಿಶ್ರೀನಿವಾಸ ಮೂರ್ತಿ 


ಇಪತೆದು ುವತು ವ ಇಷ ನಜಗ್ಸೇ-ನ ಡರು, ಕಂಬಾರರು, 


ಲ್ಕ 1) 
ವ್ಯತೆ ಮೂಡಿ ಬಂತು. ಆಧುನಿಕ ರಂಗ ಮಿ ಭರತ ಕ ಇಳಿತಗಳಲ್ಲಿ 


ಎದ ನಾಟಕದ ನಂತರ ನಾಟಕ- ರಂಗಪ್ರಯೋ ಗಗಳ ನಡುವೆ ವಿಚಿತ್ರ 
`' ಕಂದರಗಳಾಗಿವೆ. ಸಾಹಿತ್ಯದ ಚಳುವಳಿಗಳನ್ನೇ ರಂಗಭೂಮಿ ಆಶ್ರಯಿಸ 
ಬೇಕಾಗಿಲ್ಲವಾಗಿದೆ. ನಟರು, ನಿರ್ದೇಶಕರು, ರಂಗತಂತ್ರಜ್ಞರ ಲ್ಲಿ ಹಿಂದಿಗಿಂತ 
ಹಚ್ಚಿನ ಸಿದ್ಧತೆಗಳೂ ಹೂಸ ಸವಾಲುಗಳೂ ಬಂದಿವೆ. - ನ ರ 
ರಂಗಭೂಮಿ ಅಥವ ಯಾವುದೇ ಕಲೆ ಸಾಹಿತ್ಯಕ ವಲಯದ ಚಲನೆಗಳಿಗಿಂತ 
ಸ್ವತಂತ್ರವಾಗಿ ದೊಡ್ಡದಾಗಿ ಬೆಳೆಯುವ ಹವಣಿಕೆಯಲ್ಲಿದೆ. ಸಾಂಸ್ಕೃತಿಕ 
ಕಾಳಜಿಗಳು ಪುನಃ ಸ್ವಂತಿಕೆ, ತಮ್ಮ ನೆಲಗಳ ಕಡೆಗೆ ಹರಿಯುತ್ತಿವೆ. ಆದ್ದರಿಂ ೦ದ 
ಜಾನಪದವೋ, ಸ್ವದೀಶಿಯೋ ಬರಿದು ಅಲಂಕರಣಗಳಾಗಿ ಇನು 
ಮುಂದುವರೆಯಲಾರವು. ಈ . ಪರಿಸರದಲ್ಲಿ ನವ್ಯೋತ್ತರ ರಂಗಭೂಮಿ 
ನವ್ಯಕಾಲದ ರೀತಿ, ರಿವಾಜು ಮೌಲ್ಯಗಳನ್ನು ಮೀರಲು ನವ್ಯ ಪೂರ್ವದ 

ನಾಟಕಗಳಲ್ಲಿ ಹುಡುಕಾಟ ನಡೆಸ" ಹತ್ತಿದೆ. ಇದು ಅನುವಾ ದಿತ, 
ರೂಪಾಂತರಿತ ಮುಂತಾದ ನಾಟಕಗಳಿಗಿಂತ ಭಿನ್ನವಾಗಿರುವು 


ಗಮನಾರ್ಹ. ಅಪ್ಪನ ಜತೆ ಮೂದಲಿಕೆಯಾಗಿ ಅಜ್ಜನನ್ನು ಆಶ್ರಯಿಸುವ 
ರೀತಿ ಇಲ್ಲಿದೆ. 


ಛ್‌ 


ನವೋದಯ ಕಾಲದ ನಾಟಕಗಳ ಸಂದರ್ಭವನ್ನು ಆ ಕಾಲದ 
6. ರಂಗಭೂಮಿಯ ಜತೆ ಹೋಲಿಸಿದ್ದರ್ರೆ ನಾಟಕಕಾರನ ಕಲ್ಪನೆ, ಭಾಷೆ 
ತಂತ್ರ ಗಳು ಆಗ ಪ್ರಚಲಿತ ರಂಗಭನಮಯ ಕಲ್ಪನೆ, ತಂತ್ರಗಳ ಐಟ್ಟಿನಿಂದ 
ಅಸಾಧ್ಯ. ಶಿವರಾಮ ಕಾರಂತರ ಅಪೇರಾಗಳಾಗಲಿ, ಕೈಲಾಸಂ, ಶ್ರೀರಂಗರ 
ತಂಡಗಳಾಗಿ ರಂಗಭೂಮಿಯ ನಿರಂತರತೆಯನ್ನು ಕಾಪಾಡಿಕೊಂಡವಲ್ಲ. 
ಹೀಗಾಗಿ ಲಂಕೇಶರು "ನಾಟಕದಲ್ಲಿ ನವ್ಯತ' ಎಂಬ ಭಾಷಣ ಮಾಡಿದಾಗ, 
ನಮ್ಮ ನಾಟಕ ಕಾವದಷು. ತೀ ವ್ರವಾಗಿಲ್ಲವೆಂದು ಅದಕ್ಕೆ ಕಾರಣ 
ರಂಗಭೂಮಿ ಜನಗಳಲ್ಲ-ಪೆೌ್ಕಂದರೆ, ನಟರು, ರಂಗ ಸಜ್ಜಿಕೆ ಮಾಡುವ 
ಇತ್ಯಾದಿ, ಹಾಗೂ ಪ್ರೇಕ್ಟಕರಲ್ಲಿ ಮತು. ರಂಗಭೂಮಿಗೆ ಚು 


ಜ್‌ 


0 


ಬೇಕು/ ಎಂದು ಸೂಚಿಸಿ. ನಾಟಕವನ್ನು ಕೇವಲ ಅಭಿಮಾನ ಅಥವಾ 
ಭೂತಕಾಲದ ಅವಶೇಷವಾಗಿ ಕಟ್ಟಿ ಬೆಳಸ ಲಾಗುವುದಿಲ್ಲ ನಾಟಕದಲ್ಲಿ ಸಿಕ್ಕ 
ತಕ್ಕದ್ದು ಬೇರೆ ಎಲ್ಲೂ ಸಿಕ್ಕಲಾರದು ಎಂಬುದನ್ನು ಸಿದ್ಧಪಡಿಸದೆ ಹೋದರೆ 
ರಂಗಭೂಮಿಯ ಬಾಗಿಲು ಮುಚ್ಚಿ ಬೀಗ ಬಗಯ (4 ಉತ್ತಮ, 
ಎಂದರು. ಒಂದು ದಶಕದ ಹಿಂದೆ ಟಿ.ವಿ.ಗಳ ಧಾಳಿಯಾದಾಗ ನಾವು 
ಇಂತಹ ಸ್ಥಿತಿ ತಲುಪಿಯೇ ಬಿಟ್ಟದ್ದೇವೆ ಎನಿಸಿದ್ದು ಉಂಟು. ಆದರೆ ಇದೇ 
ಕಾಲದಲ್ಲಿ ತೀವ್ರವಾದ ಸಂವೇದನೆಗಳನ್ನು ಹೊತ್ತ ನಟ ನಟಿಯರ 
ಪಡೆಯೂ ನಿರ್ದೇಶಕರೂ ತಯಾರಾಗಿದ್ದಾರೆ. ಈ ನಟರು ತುಘಲಕ್‌, 
ಯಯಾತಿ, ಜೋಕುಮಾರ ಸ್ವಾಮಿ, ಸಂಕ್ರಾಂತಿಗಳನ್ನು ಆಡಿದ ನಟರಿಗಿಂತ 
ಬಹು ಹೆಚ್ಚಿನ ಸಿದ್ಧತೆ ಪಡೆಯುವ ಅವಕಾಶಗಳಾಗಿವೆ. ಆಡುವವರ 
ತಯಾರಿಗೆ ಹೋಲಿಸಿದರೆ ನಾಟಕಕಾರರ ತಯಾರಿಯೇ ಬೀಳು ಬಿದ್ದಂತೆ 


ಈ 


ಆಗಿದೆ. ಈ ಸಂದರ್ಭದಲ್ಲಿ ವೃತ್ತಿ ಪರತೆ, ಸೂಕ್ಷ ಸಂವೇದನೆಗಳೆರಡನ್ನೂ 


( ಹಾಕುವವರಲ್ಲಿ ಇವರೆಲ್ಲರಲ್ಲೂ ತೀವ್ರವಾದ ತುಡಿತ ಇರಬೇಕು, ಸಿದ್ದ 


೮ 


ಹೆ ಉಪ ಹ 

ಒಗ್ಗಿಸಿಕೊಂಡ ತಂಡಗಳಿಗೆ ಯಶಸ್ಸೀ ಸವಾಲಾಗುವ 'ಕನ್ನಡದ್ದೇ' 
ಆಪ 

ನಾಟಕಗಳೆಂದರೆ ನವ್ಯ ಪೂರ್ವ ಯುಗದ ಸಂಸ, ಮಾಸ್ಕಿ ಪು.ತಿ.ನ. 


ಅಂತಹವರ ನಾಟಕಗಳೇ. ಏಕೆಂದರೆ ಅವುಗಳಲ್ಲಿ ನಾವು ಬಯಸುವ ಬೀಸು, 
ಮಹತ್ವಾಕಾಂಕ್ಷೆ ಒಂದು ದೊಡ್ಡತನಗಳಿವೆ. 
ನವ್ಯರ ಕಾಲದ ತುಡಿತಗಳಾಗಲಿ ಈ ಕಾಲದ ಸಿದ್ದ 
ಲ್ಹದ್ದರಿಂದ 20, 30, 40ರ ದಶಕಗಳಲ್ಲಿ ಬರೆದ ಕನ್ನಡದ ಶ್ರೇಷ್ಠ 
ಹೊ 
ಇನ್‌ 


52 


ಿದ್ದರಿ ಪ 


ನಾಟಕಗಳು 90ರ ಪಶಕಣ್ಯ ಶ್ರ ಶ್ರೇಷ್ಟ ಪ್ರ ಜೋಸಘ್ಪ 1 | 


ಲ 


40ರಲ್ಲಿ ಹ ಅಹಲ್ಯೆ ಹ್‌ 60- ತ ಚತಕ್ಷ ಪ್ಲ ಕ್‌ಗ ಮಾತ 


ಜ್‌ 

ಸಾಡವಾಗಿದಿ. 41ರಲೆ ಅಹಲೆಗೆ ಪಸಾವನೆ ಬರೆಯುತಾ ಕೆ ಶ್ಶೀ 
ಜ್ರ ೧ ಲಿ ಹ - ಇದಿ - 
ಯವರು  ""ಪುಸ್ತಕದೊಳಗಿನ ನಾಟಕ ಅಷ್ಟಮಿಯ ಚಂದ್ರನಂತೆ 
ಸಜಿತವಾದ ನಾಟಕರ ರಂಗದಲ್ಲಿ ರಸಜ್ಜರೂ ಸಮರ್ಥರೂ ಆದ ನಟರು 

(ಕ 
ಅಭಿನಯಿಸದ ಹೊರತು ಅ ಕ ಪೂರ್ಣಕಳ ಬರುವುದಿಲ್ಲ. ಅಹಲ್ಯೆ 
ಅಭಿನಯವನು ನಾವು ಬೇಗ ನೋಡುವಂತಾಗಿ ಅದರ ತುಂಬು ಸವಿ 
ಹ 
ನಮಗೆ ದೊರೆಯಲೆಂದು ಹಾರೈಸುತ್ತೇನೆ'' ಎಂದಿದ್ದರು. ಆಗ ಬೇಗ 
ಎಂದದು ಐವತೇಳು ವರ್ಷಗಳ ನಂತರ ಕೃಗೊಡುತ್ತಿದೆ ಜ್ರ 
ಎ ಡು ॥ 


11 110015181101112 01 5101100 
111 (110 12021111 01 ಗಿ.1:1 


76 ೪7೦116 ೦8 ೩ 15 ೦7 ೦8 ೫೭01೮85100 - ೦810085, 100815 ೩70 0611015, 
00615 ೦೪71) ೦೯ ೩೧೦!1೦1'$. 1150 ೩೫/೦110 ೦೯1೩/6071, ೩5 10 ೩1) ೧7೮ 11610, 
70೯, 6೫೮೧7 107177 ೦8 ೦7೮೩11/ ೦೯ 0170088೩1೦೧ ೦8 ೩೧ 100೩ ೦೯ 70೩/158- 
" 101 ೦೩೧ 166%, 0] 106 80! ೦೯11೦5 (18! 8೦೪೮[7 1! ೩76 10೮01 11111! 1! 
(1101/0167 1150000 ೦ 106016 11೮ 7105 171190 6), 0೮೦೦/7365 & 501- 
0706. 715 170090, 1! 71191 0೮, 10 10೮ 018/5, 111 00111 (16 ೩5 ೩೧೮ 
(116 50160065, 56607 11:60 11850116177, 1೯ 70 110666 ೩0876, 11೮ 171801 
8೩1107 20 ೮೧೦/1 ೦೧117101100 10 181 ೦8 76೩/15! 7೩17178 ೩1೦೨ ೫17 
70೦80! 6೦110108), ೦81160-117/16551011517 11(11 7010೩ 5016706. 116 
160೩ 13016 18 70/ 10 0೦॥7)೩[೮, 0೮೦೫೬6೮ ೦೦೫70೩1501 76(೮೦೬ ೩ ೧೦೦೧ 
08111560070, ೦836 11606 10 ೮581801151 0110'5 507671೩0) ೦೪೫೮7 ೩೧೦೧೮೯, 
08 086'$ 8006110110 ೦ 1710110110. '11೮ 100೩ 11016 15 10 78176 ೩0೧ ೦೪೮[- 
110%/ ೦8 ೦೩೦೧, ೩ 1168 ೦೧೮ ೩! 118, 7೫1200 8೦1೧8 1710 5060111058 ೩೧0 
1111110810 6018115, ೩76 10೦ ೩! (76 7618101 ೦1 (76 ೦೧೮ 10 (76 ೦7೦೯. ಟಿ76 
60685 701 1870 10 1೩0: ೦8176 7066 ೦7 111೮ 70851011107 ೦18116 0೦೧೮ ೦ 0೦- 
0೭15.08 116 ೦1701, 101 10 60 80 77೦೮16 0೮ 1೩11೩170011 1೧ ೩೫ ೦0೮೧ 
೩55೮11೦೧ ೦8 ೦11೮'$ 1617017೩000 ೩0೦೮ 0೩510 155005. 8೦£ (6 7/0 16168 
60 0೦-೮೮೨( 10 1017617 7೮1೩1176 ೩[17700/ ೦೯ 61811817077. 


ಸಿ ೩ 10117 16 ೩ 17066 ೦8 ಉ೦ು7655100 107 ೩೧ 17011710081 ೦೯ ೩ ೦೦1೦- 
1116. . 17601017 107 (೩1751811136 1710 ೩ 7೩17(1138, ೦೯ ೩ 50010೬76, ೦೯ ೩ 
68106 176011೩1 (1 ೦೦೮16 9೦ ೦೫, 03೮7೮ 0೮176 850 17೩7]7 16168, 0 1 
1111111 17777561 71111 ೩೫ ೮1೦, 17೩! ೦೦೫೪೫೮೧7160! 1೦೦1 ೦೯ ೦೦೧6೮೧5೩1೦0 (೩! 
(16 2119115 1878/೩086 07071605 05 ೫/10) (70 ೩115105 11111೦ 16011755 
೩76 ೮17೦೦75, ೦7 11೮ 1/೩) 1೮ ೮೯೦1೮೪೫೮೦5 (76 1೫/೦16೮. 1 15 ೩ 170೩/75 ೦8 
0೦೫07170111081100 ೦1 119 1601111895 ೩0೦೦! 1116 11777061816 ೮೧117017701. 
'1'0 ೮ 110೫/೮6, ೩0018೫1666, ೦111101500 ೦೯ 7707೮1) ೩೦೬೧೦೪11೮66. 


1`ಬಚೇಅ (1308[76, 107 11618706. '10 ಐ1೮500(8(1001 ೦೯% 018)7 15 ೩ ೦೦1೦೦01೮ 
00/7! 1717011109 & ೪77016 10! ೦8 7೮50117161, ೦೯೮೩/158(10081 ೩011೧] 07 
೩ 1೩106 50%. 76 ॥18)7%71180(! ೪111105 11೮ 0187 ೩೧0 10710065 115 7೮೯- 
501೩1 1೮೫/5 ೩76 ೦1111005 1710 1. 116 617೮0107, 11 1೯೧, ೧5 17 115 01( 
೦8" ೦16೩1೪೫೮ ೮೫0೮15೦, 10 110171611119 113೮ )18)7 10 ೧15 ೦೫೧ ೫೩7, 10 
1101108 (13೮ ೩೦0೦೫5 ೩೧6 ೩೦0೮5505 10 01106 107/0 10 (3೮ ೩610706 ೩೧ 


071110 ೪11100 008/5 015 0೮500೩! ೦॥1110125 ೩೧6 ೮7100008, ೮೧೩01179 
(11೮17 ॥0 506 (30 018) 10 115 11811 (3003 701 7೮೮೮558111) ೩76 1೮ 5005 
1[). 110 18, 17 ೮1180॥, ೦೦01170111081179 ೫1111 111೮ 80160706 100ಟ8/0 (70 
0187, ೩೧0 1700811 110 17001೩ ೦1 (76 ೩೦/1೦೯5, ೩೦೬೪7೦5565, 1161-1700, 
500006, 1112810, 010. 110 ೩೦೭೦15 ೩೧76 ೩೦೮೦55೦5 10110%/ 116 6170011008 01 
(16 6100101, ೦೧ (2೮ ೫/೩) (70) ೧7966 10 07೮500 11617501705, 17 (301೯ 
7೮56೦0717೮ 00೩1೩೦1೦15 ೩೧೮ 70165, ೩! (16 58/16 11176 (36) ೩150 56 161೯ 
1117101119 1800111685 10 111/೩1 (176 1೮ 18/1 176 01760108 ೫15865 10 513೩00 
1115 ೦1 1701: 00೩೩೦1೮೦ 17103, ೪೫/1111) 116 ೦೦೧11606 50೩06 ೦1 076 81೩6. 
11101೮ 18 ೩180 38 01 081೦6 11771011580101, ೫/00 116 ೩೦॥೭೦75/೩೦1[೮5505 
117[2 050 11101 ೮5೦0೧೩! ಉ೭0೦/1೮7೦೮$ ೦೯ 6073011005 ೦೧1೦ 036 61601075 
೩[0[1೦೩೦0. 11016 (30 ೩೦1೦॥/೩೦೬೯೮55 0111150 115/1107 11100111176 ೦1೦೩1 10 
177010೫6 ೦೫ 16 61760107 8 1180811581101 01 17೮ 50000, 10 10107016 15 
(೬೫1 7100 6157101118 188 1೩11700]1. 


0೫1/೮, 1105 ೫/೮ 566, 15 ೩ ೫೦7 0777೫1೮ ೩೧6 ೩! 176 5೩176 111736 ೩ ೪೦೧7 
7೬10110 801. 1/17 ೦೧1) (108176, 9767 ೩: 10117 15. ೫111೩1೮ 0೮೦೦೩೬೩೦ 
(16 5೩58000 1181 1116 ೩0೨॥೮ 667765 170171 ೩ 76೦1(೩[/06110177೩700 15 
1101/1001 7೮/7 ೦೫7೧. ?/001 176 61760107 5115 0೩೦೬ ೩/6 7/೩೭೦೧೮5 715 712, 
115 ೦೦೩/1೦೧0 01110101119 61076 ೩೧ ೫೦16706, 170 58158001 ೦೯ 61580- 
0011111160, 111101-010[ 17೩) 0೮ 107೮ ೦೩೦, 15 1110118561) 0೧೫೦೧೩. 316 
5೩177೮ ೪717 ೩/0 ೩೦07೦55/೩01೦೯, ೩ 0೫101, ೪1101 7೮೦೧7 ೩11516. ಗಿ೧0 1115 ೩ 
700110 ಉ೭೮0೮/1೦೧೦೮ 100 0೦೦೫೩೦ 17೮ ಖ010006 10 ೪/10 ೩7 ೩15(6'6 
11/01 18 ಲ೦806 15 ೫7೮೧7 17200 7೩1 ೦1 176666 ೦೦0೩1165 076 00110 
511076. 


7)71076, 16 760೩6೮/ 171191 ೩51. 15 106 01೩0೦೮ ೦1 5010706 ೩೫೦1199166 (15 
೦7೦೩1೪೮ 178೩760? 11 06 01106( ೦ |೩೯8೦೧॥ 111೭೮ ೫7175, 0೩೦೬6/೦/॥, 
[0೩೦1111 01೯೦೮1೦5, ೧೮೦-117[16551001517, ೦01917...? 5010706 1೩5 
1(5 1806 ೫/7 1712011 1 1116 (1108 ೦8 ೩॥| ೩೦11೦1. 5010706, 11/0016 ೫೦- 
(76 10೦ $508905(, 50001165 110 170805 1೦೯ 100 7೮೩1581100 ೦1 ೩೧ ೩೧: 1017 
- 0೫011139, 50010076, 6೩/06, (1108176. 1! 5001165 176 1600/110೩] ೭0೮- 
56 1106666 808 ॥10೪161139 106 ೧0/70 0೦8 176 ೩. 07೧೩. 76 ೦೬1178 
666 10 (70 8130%/ ೩5 ॥॥ 71೮7೮. 1! 15 171೩1180117 ೩೧ 171681೩1 0೩ ೩೧) ೩ 
01707, ೦ 10113೩0 ೮೭151೮11೦೮ 11801೯ 0116 1೩5 10 ೦01 110%/ 17056 01875 
೦೩/೮011), ೦080177೩07), 11656 018/16 (138! ೩೯೮ ೩ 2೩೬ ೦8 (18 (268176 108- 
(ಜೆ, (೦ 7೮೩15೮ 1015. 


8 ಿ|]15111111 5123117128 


1 ...೧೫೧೯11 ೬... ಇದೆಲ್ಲಾ... ಹೀಗೇನೇ : ನಡೆಯುತ್ತದೆ 
ಎನ್ನಬಹುದು. ಈಗ ಒಬ್ಬ ವಿಚಾರವಂತ, ಬೇಡ ಸಾಮಾನ್ಯ ಜನ ಪ್ರತಿನಿಧಿ 
ಎನ್ನಿಸುವ ಪುಟ್ಟ ಮಗುವನ್ನು ಗಮನಿಸೋಣ. 

ಏನು ಮಾಡುತ್ತೆ ) ನಗುತ್ತದೆ; ಅಳುತ್ತದೆ; ತೆವಳುತ್ತದೆ; ಹೆಚ್ಚಂದರೆ 
ಕೈಕಾಲು ಬಡಿದು ತನ್ನ ಬೊಚ್ಚು ಬಾಯನ್ನು ತೆರೆದು ಕಣ್ಣನ್ನು ಹಿಗ್ಗಿಸಿಯೋ; 
ಅರೆ ಮುಚ್ಚಿಕೊಂಡೋ ಕಕ್‌, ಕಕ್‌, ಕಕ್‌ ಅಂತೆಲ್ಲಾ ""ಇದು ನನ್ನ ನಗು'' 
ಅನ್ನುವಂತೆ ಉತ್ಪಾಹದಿಂದ ಕುಪ್ಪಳಿಸುತ್ತದೆ. 

ಮಗುವಿನಲ್ಲಿರುವ ಶಕ್ತಿ ಚೇತನ. ಈ ಕಾರ್ಯ ನಿರ್ವಹಿಸುತ್ತದೆ. 
ಹುಟ್ಟಿನಿಂದ ಸಾಯುವ ತನಕ ಮನುಷ್ಯ ಅಥವಾ ಇನ್ನಿತರ ಜೀವಿಗಳು 
ನಡೆಸುವ , ನಿರಂತರ ಕ್ರಿಯೆ. ಎಂದರೆ ಗ್ರಹಿಸುವುದು. ಗೃಹಿಸಿದ್ದನ್ನು 
ಎಶ್ಲೇಷಿಸುವುದು; ಎಶ್ಲೇಷಿದನ್ನು ತನ್ನದೇ ಆದ ಭಾಷೆಯೊಂದಿಗೆ 
ಚಾಲನೆಯಲ್ಲಿರುವ ಆಡು ಭಾಷೆಗಳೊಂದಿಗೆ ಉದ್ಭೋಪಷಿಸಿ; ರಚಿಸಿ; ಚಿತ್ರಿಸಿ, 
ಅಭಿವ್ಯಕ್ತಿಗೊಳಿಸುವುದು. ಅಂದರೆ ತನ್ನದೇ ಆದ ದೃಶ್ಯಭಾಷಯೊಂದಿಗೆ 
ಸಂಬಂಧಗಳನ್ನು ಹುಟ್ಟಿಸಿ ಜೀವ ತುಂಬುವ ಅಗಾಧವಾದ 
ಕ್ರಿಯೆಯೊಂದಿಗೇನೇ ಅಭಿವ್ಯಕ್ತಗಳನ್ನು ಹೊರ ಹಾಕುತ್ತಾ ನಡೆವ ಮಾನವ 
ಸೃಜನಶೀಲ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾನೆ. 

ಈಗ ಇದನ್ನು ಈ ರೀತಿ ಬರೆಯಬಹುದು. ಸೃಜನಶೀಲ ಬದುಕಿನ 
ನೆಲೆಗಟ್ಟುಗಳು ಅಥವಾ ಅಡಿಪಾಯದ ಕಲ್ಲುಗಳು ಮತ್ತು ಇನ್ನಿತರ ಅವಶ್ಯಕ 
ಸಂಗತಿಗಳು (ಕಲಾವಿದನ ಃ ಕವಿಯ ಎಜ್ಞಾನಿಯ............. ಎಲ್ಲರ) 
ದೃಶ್ಯಭಾಷಯನ್ನು ಅವಲಂಬಿಸಿಯೇ ರೂಪುಗೊಳ್ಳುವಂತಾಗುತ್ತದೆ ಎಂದು 
ಜರ್ಮನಿಯಲ್ಲಿ ನಿರಂತರ ಜನಾಂಗಿಯ ಮತ್ತು ಅಂತರ ರಾಷ್ಟ್ರೀಯ ಮಟ್ಟದ 
ಹೋರಾಟಗಳನ್ನು ಕಂಡ ಜನತ ಬಾವೋದ್ರೇಕತೆ ಸ್ಥಿತಿಯನ್ನು ತಲುಪಿದ್ದು ಈ 
ರೀತಿಯಿಂದಲೇ; ಚಿತ್ರಕಲೆಯಲ್ಲಂತೂ ಆ ಕಲಾವಿದರ ಅಭಿವ್ಯಕ್ತಿಗಳಿಗೆ 
ವಿಶೇಷ ಆರ್ಥಗಳು; ಮಾೌಲ್ಯಗಳು ಸಾರ್ವಕಾಲಿಕ ಎನಿಸಿಕೊಂಡಿರುವುದು ಈ 
ಕಲಾವಿದರ ದೃಶ್ಯಭಾಷಯ ಮಹೋತ್ತರ, ಪ್ರಕಟಣೆಗಳಿಗಿರುವುದರಿಂದ 
ಎಂದರೆ ತಪ್ಪಾಗಲಾರದು. 

ಭಾರಿತೀಯ ಪರಿಕಲ್ಪನೆಗಳೂ ಸಾಧಾರಣವಾದುದೇನಲ್ಲ ಇಲ್ಲಿ 
ಭವ್ಯವಾದ ಗೊಮೃಟನಿದ್ದಾನೆ.. ಎಲ್ಲೋರದ ಕೈಲಾಸನಾಥ 
ದೇವಾಲಯವಿದೆ. ಪುರಾತನ ಸಂಸ್ಕೃತಿಯ ಮೂಲ ಸ್ಥಾನಗಳಿವೆ; 
ಧರ್ಮಗಳಿವೆ; ಸಾಧಕರು; ವಿಧ್ವಾಂಸರು; ವಾಗ್ಗೇಯಕಾರರು; 


ಟಿ 


ನಾಟಕಕಾರರು; ಕಲಾವಿದರು; ವೇದಾಂತಿಗಳು; ಕವಿಗಳು: ವಿಮರ್ಶಕರು 
ಇಲ್ಲಿ ಹುಟ್ಟಿ ಬೆಳದು ಬಂದಿದ್ದಾರೆ. ದೃಶ್ಯಭಾಷೆಯನ್ನು ಬೆಳೆಸಿದ್ದಾರೆ ಮುಂದೆ 
ಬರುವವರಿಗೆ ಆದರ್ಶವಾಗಿದ್ದಾರೆ. 


ಕ್ಫ 


7೫ 


065/ ೮೦177017715 
೧೦೮ 0೦೧8106 0)/ : 


ಓ”ಿಾಗಿಗಿಟಗಡ/ಟ .5 


€11%150 411% 
೫1118807156 


(1೧. ಟೆ-3/4, 1೦೮ (1೧ 
!/51!೦5/1೦/77 
87081019 - 560 ೦೦೨ 
೧17೦೧೮ : 5೨349110 


10 


//11 ೧೦೨! ೧೦17೦11779715 110೦17) : 


/ 20306151 


4 | ಜಾ! ಶಕ್ಕಿ ೌ ಗೆ ಇ 
ಗ " ಕ ಕ” | ಸಾ(00826 ೫. ಇ ಶಿ..ಈ 

& 5 6(73 101105 
ಲ್‌ ಜಾ: ಗ ಟಕ ರ ಸ ಜತ (ಸಟ ಅಶ್ಯೋ೨ 


12೮೫1೮15 : 1701501181 & 761೮೦೦೧7 
1೮೦೦೧71೦ ೮೦770೦17೮೧೨ 


ಊ0..1, ಏಗಿಗೆಗೈಗಿಗಿಗೆ 
5ಆಟಗಿಗ90 ಅಆಂಗಿಂಗ0 (9೧೦ 
ಅ... 1೦೦೮ ೮/೦5 
೧೫70310೦16 - 560 002 
೨/! : 96450.44376 79/00 : 2273342 
1೦0೧7 : ೨೦೨. : 5512193 


೯. ಚಿತ್ರಾಲಯ, ದೃಷ್ಯ ಹಾಗೂ ಪ್ರದರ್ಶಕ ಕಲೆಗಳ ಪ್ರಯೋಗ ರಂಗ. 
ಎರಡೂ ಕ್ಷೇತ್ರದ ಕಲಾವಿದರೂ ಇಲ್ಲಿ ತಮ್ಮ ತಮ್ಮ ಕ್ಷೇತ್ರದ ೨ ಹೊಸ ಹೊಸ 
ಪ್ರಯೋಗಗಳನ್ನು ನಡೆಸುತ್ತ ದೃಷ್ಠ ಹಾಗೂ ಪ್ರದರ್ಶಕ ಕಲೆಗಳ ನಡುವಿನ 
ಅಂತರವನ್ನು ತೊಡೆದು ಹಾಕಿ ಎರಡನ್ನೂ ಮೇಳ್ಳೆಸುವ ಮತ್ತು ಆ 
ಎರಡರಲ್ಲಿನ ಸಮಾನ ಹಾಗೂ ಭಿನ್ನ ಅಂಶಗಳ, ಅವುಗಳದೇ . ಆದ 
ಚೌಕಟ್ಟನ್ನು, ಮಿತಿಯನ್ನು ಮೀರಿ ಹೊಸ ಬಗೆಯ ಪ್ರಯೋಗಗಳ 
ಸಾಧ್ಯತೆಯ ಕುರಿತು ಶೋಧವನ್ನು ಮಾಡುತ್ತಿದ್ದಾರೆ. 


ಈಗ ನಡೆಯುತ್ತಿರುವ ನೀನಾಸಂನ ಪ್ರದರ್ಶನಗಳು, ಚಿತ್ರಾಲಯದ 
ಸಾಂಸ್ಕೃತಿಕ ಕ್ಷೇತ್ರದ ಅಧಿಕೃತ ಪ್ರದೇಶ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯ 
ಮೊದಲ ಹೆಜ್ಜೆಗಳು. ಈ ಮೂಲಕ ನಗರದ ಕಲಾತೃಕ ಪರಿಸರದಲ್ಲಿ, 
ಸಾಂಸ್ಕೃತಿಕ ಪರಿಸರದಲ್ಲಿ ತನ್ನ ಅಸ್ಥಿತ್ವವನ್ನು ಗುರುತನ್ನು ಮೂಡಿಸುತ್ತಿದೆ. ಈ 
ಮೊದಲು ತಮ್ಮದೇ ನಿರ್ಮಾಣದ ಕಲವು ನಾಟಕಗಳನ್ನು ಪ್ರದರ್ಶಿಸಿದ 
ಇಲ್ಲಿನ ಕಲಾವಿದರು ಈ ಬಾರಿಯೂ . ತಾವೇ ಹೊಸ ನಾಟಕವೊಂದರ 
ನಿರ್ಮಾಣವನ್ನು ಕೈಗೆತ್ತಿ ಕೊಳ್ಳಬಹುದಾಗಿತ್ತು ಆದರೆ. ನೀನಾಸಂನ 
ನಾಟಕಗಳನ್ನು ಪ್ರಾಯೋಜಿಸುತ್ತಿರುವುದಕ್ಕೂ ಕಾರಣ, ಅರ್ಥಗಳಿವೆ. ಮೇಲೆ 
ತಿಳಿಸಿದಂತೆ ದೃಷ್ಠ ಹಾಗೂ ಪ್ರದರ್ಶಕ ಕಲೆಗಳ ನಡುವೆ ಸಂಬಂಧವನ್ನು 
ಬೆಸೆಯುವ ಎಭಿನ್ನ ರೀತಿಯ ಪ್ರಯೋಗ ಈ ನಾಟಕಗಳಲ್ಲಿ ಪ್ರಥಮ ಬಾರಿಗೆ 
ಚಿತ್ರಾಲಯದ ಕಲಾವಿದರಿಂದಲೇ ಆಗಿದೆ. (ಚನ್ನಕೇಶವ, ಕೇಶವಮೂರ್ತಿ) 
ನಾಟಕದ ಭಿನ್ನ ಭಿನ್ನ ಸನ್ನಿವೇಶಗಳೊಂದಿಗೆ, ಅದರ ಧ್ವನಿಗೆ, ಸಮಗ್ರತೆಗೆ 
ಮತ್ತು ಅಲ್ಲಿನ ಪರಿಸರಕ್ಕೆ, ನಾಟಕದಲ್ಲಿ ಕೊನೆಯವರೆಗೂ ಒಂದು 
ಭಾಗವಾಗಿ ಬರುವ ಹಿನ್ನೆಲೆಯ ಚಿತ್ರಗಳು - ದೃಷ್ಯ ಕಲಾವಿದನ ಕಲ್ಪನೆಗಳು 
ಯಾವ ರೀತಿ ಸ್ಪಂದಿಸುತ್ತವೆ. ಅವು ಏನು ಹೇಳುತ್ತವೆ, ಯಾವ ಪಾತ್ರ 
ವಹಿಸಬಲ್ಲವೆಂಬ ವಿಭಿನ್ನ, ಎಶಿಷ್ಟವಾದ ಪ್ರಯೋಗ ಇಲ್ಲಿ ಹೊಸತಾಗಿದೆ. 

ಎರಡು ಭಿನ್ನ ಆದರೆ ಸಹ ಸಂಬಂಧ ಹೊಂದಿದ ಕಲಾ ಪ್ರಕಾರಗಳ 
ನಡೆವ ಇಂತಹ ಇನ್ಯಾವುದೇ ರೀತಿಯ ಪ್ರಯೋಗಗಳೂ ಸ್ವಾಗತಾರ್ಹ. 
ಆದರೆ ಸಾಮಾನ್ಯ ಪ್ರೇಕ್ಟಕನಿಗೆ ನಾಟಕದಂತಹ ಶಬ್ದ- ಅಭಿನಯದ ಸರಳ 
ಮಾಧ್ಯಮವೇ ಕೆಲವೊಮ್ಮೆ ಅರ್ಥವಾಗದಂತಹ ಸನ್ನಿವೇಶಗಳು 
ಸೃಷ್ಟಿಯಾಗುವಾಗ, ಅದರೊಂದಿಗೆ ಬರುವ ದೃಶ್ಯ ಮಾಧ್ಯಮದ ಅಮೂರ್ತ 
ಅಥವಾ ಸಾಂಕೇತಿಕ ಅಭಿವ್ಯಕ್ತಿ ಏನೂ ಅರ್ಥವಾಗದೇ ಹೋಗುವ, 
ಗೊಂದಲವನ್ನುಂಟು ಮಾಡುವ ಅಥವಾ ಈ ಎರಡು ಭಿನ್ನ ಮಾಧ್ಯಮಗಳ 
ಸಂಯೋಜಿತ ಪ್ರಸ್ತುತಿಯ ನಡುವೆ ಯಾವುದೇ ಸಂಬಂಧವನ್ನೂ ಕೂಡ 
ಕಲ್ಪಿಸಿಕೊಳ್ಳಲಾಗದಿರುವ ಸಾಧ್ಯತೆಯೂ ಇಲ್ಲದಿಲ್ಲ. 


!ಸಿ 


, ಚೆಿತ್ರಾಲಯದ ಈ ನಾಟಕೋತ್ಸವದ ಯಶಸ್ವೀ ಪ್ರದರ್ಶನಕ್ಕಾಗಿ 
ಇಲ್ಲನ ಎಲ್ಲ ಕಲಾವಿದರೂ, ಕಾರ್ಯಕರ್ತರೂ ಹುಮ್ಮಸ್ತು ಉತ್ಸಾಹದಿಂದ 
ದಿನವೆಲ್ಲ ದುಡಿದು ತಿಂಗಳಿಂದ ತಯಾರಿ ನಡೆಸಿದ್ದಾರೆ. ಎಲ್ಲ ಯುವ 
ಉತ್ಸಾಹಿಗಳ ಶ್ರದ್ಧೆ ಶ್ರಮಗಳು ಇಂದಿನ ಯಶಸ್ತು ಸಂಭ್ರಮಗಳಿಗೆ 
ಕಾರಣವಾಗಿವೆ. ಪ್ರತಿಯೊಬ್ಬರು ತಮ್ಮ ಇತರ ಕೆಲಸ ಕರ್ತವ್ಯಗಳ 
ನಡುವೆಯೂ ಈ ಒಂದು ಉತ್ಸವದ ಕೆಲಸಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿದ್ದಾರೆ. ಎದುರಾದ ಹಲವು ಎಡರು-ತೊಡರುಗಳನ್ನು 
ಲೆಕ್ಕಿಸದ ಮುಂಬಂದಿದ್ದಾರೆ. ಹಾಸ್ಯ, ಹಾಡು, ಮನರಂಜನೆಗಳಲ್ಲಿ ಕಲಸದ 
ಒತ್ತಡವನ್ನು, ಮೈಮನದ ಭಾರವನ್ನು ಮರಿದಿದ್ದಾರೆ. 

ಮೊದಮೊದಲಿನ ಉತ್ಪಾಹ, ನಂತರ ಎದುರಾದ 
ಕಷ್ಟ-ತೊಂದರೆಗಳಲ್ಲಿ ಮಸುಕಾದಾಗ ಉತ್ಪವವೆಲ್ಲಿ ನಿಂತುಹೋಗುವುದೋ 
ಎಂಬ ಸಂಶಯ, ತಳಮಳಗಳು ಕಾಡಿವೆ. ಆದರೂ ಕಳದುಕೊಳ್ಳದ ಆತ್ಮ 
ಎಶ್ವಾಸ, ಬಿಡದ ಛಲ, ಎಡೆಬಿಡದ ಶ್ರಮ-ಪ್ರಯತ್ನಗಳು ಆ ಎಲ್ಲ ದುರ್ಬಲ 
ಗಳಿಗೆಗಳನ್ನೂ ದೂರಮಾಡಿ ಇಲ್ಲಿಯವರೆಗೆ ಕರೆತಂದಿವೆ. ಇಂದಿನ ಸಂತಸಕ್ಕೆ 
ಕಾರಣವಾಗಿವೆ. 


ರಾಜಶೇಖರ ಬಿಲ್ಹಪತ್ರಿ 


//() ಔ65! 0೦7701176೧0 100) : 


೮7131651 111(1/ 
೧೦11151 


9೧1 "೯೫1/1 1೯೯5 ಗಣಗಿ 


10085 ಹಿ 8೧/೪೯15 


ಓ (117) (೩15, 11218001, (205 & 7/7 0275 
7617181 561/1055, 030306 700175 
೫೦೩! ಓ೨1016 ಗಓಿಂ6070/ 

1೦. 191, (17 1೦೩೧0, 1 01೦೨5 


| 11511650/81517, 7081016 - 560 003 
೧1 : 01. 5446164, 3449940 ೦9. 3494772 


ನೀನಾಸಂ ತಿರುಗಾಟ - 98 


ಪಾತ್ರವರ್ಗ 

ಅಹಲ್ಕೆ 

ರಚನೆ* ಪು.ತಿ. ನರಸಿಂಹಾಚಾರ್‌ 
ಎನ್ಯಾಸ ಃ ಕಿ ಚನ್ನ ಕೇಶವ 


ಸಂಗಿತ, ನಿರ್ದೇಶನ ಬಿ.ವಿ. ಕಾರಂತ 


ಅಚ್ಯುತಕುಮಾರ್‌ 
ಅನಿಲ್‌ಕುಮಾರ್‌ 
ಅಶ್ವತ್ಕ್‌ ೫ ಕೆ 
ಗಜುನೆನ ಟಿ. ಯಾಜಿ 
ಪ್ರದೀಪ ಬಿ.ಇ. 


೦೦ ೨೦ ಐ೦ ಐಲ ಐಲ 


ಪ್ರವೀಣ್‌ ಣ್‌ಕುಮಾರ್‌ ಸಿ. ಹುಲಗಜಾಳಿ ಃ ಕಾಮ, ಸುರ, ರಾಮ 


ಪ್ರಶಾಂತಕುಮಾರ್‌ ಸಿ 
ಪ್ರೇಮ ಎಂ. 
ಮಂಜುನಾಥ್‌ ಪಿ 
ಮಹಾಂತೇಶ ಡಿ.ಎಂ. 


ಮತುಂಜಯ ಕೆ. ಹಿರೇಮಠ ಃ ಮೆತ್ಕ್ತೇಯ, ಸುರ, ಗೊಲ್ಲ 
ಗ್‌ ಡ್ನ 


ಯುವರಾಜ್‌ 

ರತ್ನ ಪಿಸ್ಸ್‌ 

ರಾಜೇಶ್ವರಿ ಸುಳ್ಯ 
ಶಕುಂತಲಾ ಪ್ರದೀಪ 
ಶ್ರೀಧರ 

ಶ್ರೀಧರ ಭಾಗವತ್‌ 
ಶ್ರೀಶೈಲ ಶಿ. ತಲ್ಲೂರ 
ಹನುಮಕ್ಕ ಡಿ. 


ಅಂತಿಗೊನೆ 


ಮೂಲ ಃ ಬೇನ್‌ ಅನಿ 


೦ 


೦ 
೦ 


೦೦ ೧೦ 


೦೦ ೦೦ ೦೦ ಏಂ ೧೦ ೦೦ 


ಸುರ 
ವಟು, ಸುರಸುಂದರಿ 


| ಪುಷ್ಕರ, ಸಿದ್ಧ ವಿಶ್ವಾ ಮಿತ್ರ 


ಗೌತಮ, ಸಿರ 

ಸಂಗೀತ ಃ 
ಸಂಗೀತ 

ರಂಭೆ, ಸುರಸುಂದರಿ 

ಅಹಲೈ 

ಸಂಗೀತ 

ಕೌಶಿಕ, ಲಕ್ಷ್ಮ ಇ. ಸುರ 
ಸಂಗೀತ 

ಮಾಧವಿ, ಸುರಸುಂದರಿ, ವಟು 


ಅನುವಾದ : ಜಿ.ಎನ್‌. ರಂಗನಾಥರಾವ್‌ 


ಎನ್ಯಾಸ ಃ ೦ ಚನ್ನ ಕೇಶವ 


ನಿರ್ದೇಶನ ಃ 'ನಾಂಗ್‌ಥೊಂಬಮ್‌ ಪ್ರೇಮ್‌ ಚಂದ್‌ 


ಅಚ್ಯುತಕುಮಾರ್‌ 
ಅನಿಲ್‌ಕುಮಾರ್‌ 
ಅಶ್ವತ್ಥ್‌ ವೈ. ಕೆ 
ಗಜುನೆನ ಟಿ ಯಾಜಿ 
ಪ್ರದೀಪ ಬಿ.ಇ. 
ಪ್ರವೀಣ್‌ಕುಮಾರ್‌ ಸಿ 
ಪ್ರಶಾಂತಕುಮಾರ್‌ ಸಿ 
ಪ್ರೇಮ ಎಂ. 
ಸ ಖಿ 
ಮಹಾಂತೇಶ ಡಿ. ಎಂ. 


೦ 
೦ 


೦೦ 


ಐ ೦೦ ೧ 


ಕ್ರೆಯಾನ್‌ 

ಬೆಳಕು 
ಹಯ್‌ಮೋನ್‌ ೫ 
ಸಂಗೀತ 

ಸಿಪಾಯಿ 3 


ಹುಲಗಬಾಳಿ ಃ ಮೇಳ 


ಹೋರಾಟಗಾರ 1 
ಹೋರಾಟಗಾರ್ತಿ 
ಸಿಪಾಯಿ 1ಟ 
ಸಿಪಾಯಿ 2 


ಮೃತ್ಯುಂಜಯ ಕೆ. ಹಿರೇಮಠ ಃ ಹಯ್‌ಮೋನ್‌ 3೫ 


ಯುಪರಾಜ್‌ 


ಸಂಗೀತ 
14, 


ರತ್ನ ಎಸ್‌. 
ರಾಜೇಶ್ವರಿ ಸುಳ 
ಶಕುಂತಲಾ ಪ್ರದೀಪ 
ಶ್ರೀಧರ 

ಶ್ರೀಧರ ಭಾಗವತ್‌ 
ಶ್ರೀಶೈಲ ಶಿ. ತಲ್ಲೂರ 


ಐಂ ೦೦ ೦೦ ೦೦ ೦೦ 


೦೦ ೦೦ 


ಅಂತಿಗೊನೆ * 

ಇಸ್ಫ್ರೀನೆ 

ಅಂತಿಗೊನೆ ೫ 

ಸಂಗೀತ 

ವರದಿಗಾರ, ಹೋರಾಟಗಾರ 
ಸಂಗೀತ 


ಹನುಮಕ್ಕ ಡಿ. ದಾದಿ 

ಚಿರೇಬಂದಿ ವಾಡೆ 

ರಚನೆ ಃ: ಮಹೇಶ್‌ ಎಲ್ಕುಂಚವಾರ್‌ 

ಅನುವಾದ ಃ ಮಾರುತಿ ಶಾನಭಾಗ್‌ 

ನಿರ್ದೇಶನ ಃ ಚಿದಂಬರರಾವ್‌ ಜಂಬೆ | 
ಅಚ್ಯುತಕುಮಾರ್‌ ಭಾಸ್ಕರ್‌ ರ 
ಅನಿಲ್‌ಕುಮಾರ್‌ ಬೆಳಕು 
: ಅಶ್ವತ್ಥ್‌ ವೈ.ಕೆ. ಚಂದೂ ೫ 
ಗಜಾನನ ಟಿ. ಯಾಜಿ & ಸಂಗೀತ 
ಪ್ರದೀಪ ಇತ ಕ ಅಜ್ಜಿ ರ 
ಪ್ರವೀಣ್‌ಕುಮಾರ್‌ ಸಿ. ಹುಲಗಬಾಳಿ ಃ ಪರಾಗ ೫ 
ಪ್ರಶಾಂತಕುಮಾರ್‌ ಸಿ. ಸುಧೀರ ೫ 
ಪ್ರೇಮ ಎಂ. ರಂಜೂ 
ಮಂಜುನಾಥ್‌ ಪಿ. $ ಭಾಸ|್ಕರ್‌ ೫ 


ಮಹಾಂತೇಶ ಡಿ.ಎಂ. 


ಚಂದೂ *೯/ ಅಜ್ಜ 


ಮೃತ್ಯುಂಜಯ ಕೆ. ಹಿರೇಮಠ ಃ ಸುಧೀರ' ೫ 


ಯುವರಾಜ್‌ 
ರತ ಎಸ್‌. 

ಹೆ 
ರಾಜೇಶರಿ ಸುಳ್ಳ 
ಶಕುಂತಲಾ ಪ್ರದೀಪ 
ಶ್ರೀಧರ 
ಶ್ರೀಧರ ಭಾಗವತ್‌ 
ಶ್ರೀಶೈಲ ಶಿ. ತಲ್ಲೂರ 
ಹನುಮಕ ಡಿ. 


ಐಂ ೦೦ ೦೦ ೦೦ ೧೦ 


೦ 
೦ 


ಸಂಗೀತ 
ಪ್ರಭಾ 
ಅಂಜಲಿ 
ಅತಿಗೆ 

ಹ ಜ್‌ ಆಜಾ 
ಸಂಗೀತ 
ಪರಾಗ ೫ 
ಸಂಗೀತ 
ತಾಯಿ 


ಕ ಓಓಂದೊಂದು ದಿನ ಒಬ್ಬೊಬ್ಬರು 


ನೀನಾಸಂ ತಿರುಗಾಟ 98ಕ್ಕೆ ಶುಭಾಶಯಗಳು 


ಸಾನರಾಜು ಎನ್‌. ಎಂ. 
ನಗರ 


ಮತ್ತು 
ರಹೇಶ್‌ ಬಿ.ಎಹ್‌. 


ಹಾಸನ 


15 


//1/ ಔ55/ ೮೦೧77017751 11017 : 


ಕೆ.ಎ. ವೆಂಕಟೀಶ ಬಾಬು 


ಅರ್ಜುಣ್‌ 
ರೇಬಲ್‌ ಟಿ.ವಿ. ಎಷ್ಟು 


ಸಂ. 4-2, ಆಂಜನೇಯ ದೇವಸ್ದಾ ನಬೀದಿ 
ಶೇಷಾದ್ರಿಪುರಂ, ಬೆಂಗಳೂರು - 20 
ದೂರವಾಣಿ ಃ 3440401 


/// ಔಂ5! ೮೦770117970 1೦17 : 


೨. %078/86೧08 ಈ (೦. 


೨2/1, 11. ೧ಗ!. (೨೧೮ 
5೧ ೧೦೫೦ ೧೮1೦೨೨ 
81708/101೦ - 560 ೦೦೨೭ 
೧/೦೧ಅ : 2245959, 2276095, 2211011 
"ರ್ಮ (ಓಂ0) 2222114. 


ಆರೋಗ್ಯಸ್ವಾಮಿ 
ಬಸವರಾಜ್‌. ಓ. 
ನರೇಶ್‌ಮಯ್ಯ 
ಕಾರ್ತಿಕೇಯನ್‌ ಪಟೇಲ್‌ 
ಅನಿತಾ ಎನ್‌. ; 
ರಾಜಶೇಖರ ಬಿಲ್ವಪತ್ರಿ 
ಚನ್ನಕೇಶವ 
ಗುರುಸಿದ್ದಪ್ಪ ಜಿ.ಇ. 
ಶ್ರೀಧರ ಡಿ.ವಿ. 

ವಿಜಯ್‌ 
ಮಂಜುನಾಥ್‌. ಎಸ್‌. 
ಕೃಷ್ಣಮೂರ್ತಿ ಟಿ.ಎನ್‌. 
ಎಿಶ್ವನಾಥಾಚಾರ್‌ 
ಕನಕಲತಾ 

ಭಾಸ್ಯ 

ಸೂರ್ಯಪ್ರಕಾಶ್‌ ಜಿ.ಎಸ್‌. 
ಚಂದ್ರಶೇಖರ್‌ ಎಂ. 
ಅಪರ್ಣ 

ಪ್ರಸಾದ್‌ 

ನಾಣಯ್ಯ 

ನರಸಿಂಹ ಮೂರ್ತಿ ಡಿ. 
ಜಹಂಗೀರ್‌ ಎಂ.ಎಸ್‌. 
ಕೇಶವ ಮೂರ್ತಿ ಎ. 
ಅರುಂಧತಿ 


ಚಿತ್ರಾಲಯ 
ಸಂ. 8/1, ಎಸ್‌.ಎಲ್‌.ವಿ. ಕಾಂಪ್ಲೆಕ್ಸ್‌ 
ಲಿಂಕ್‌ ರಸ್ತೆ ಶೇಷಾದ್ರಿಪುರಂ 
ಬೆಂಗಳೂರು - 560 020 
ದೂರವಾಣಿ ಃ 8463948, 8463642 


//1 8೦೨! ೮೦೧70/1779715 11017 : 


1/೦. 307, 5/55 ೮೦/1701% 

(1೦. 33, ೧೦6 0೦೮1೨೦ 10806 
00703/0೦16 - 560 0೦1 11೧14 
೧1೩೧775. : ೧ಓ£!!!1. 

7919 : (0845) 8565 ೧೮ ' 
0% : (0812) 22592056 ' 
73/. ೦೪ (0812) 267109, 262669 


ತ್‌ 


೧650766 & ೧೧/೧1೮6 ೩! : (೧1೫೩7/404೬ 7೯೧೧೧1೨೮೨5, 080-2286971 


